ಕ 


ಕರ್ನಾಟಿಕ ವಿಧಾನ ಪರಿಷತ್ತು 


ದಾಖಲೆ ಇಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1494 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಸಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 17.03.2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

| ಸಂ. 

ಅ) | ಪಗರೀಕೃತ ಪ್ರದೇಶಗಳಲ್ಲಿರುವ | ರಾಜ್ಯದಲ್ಲಿರುವ ಸುಮಾರು 2716 ನಗರ ಸ್ಮಳೀಯ 

ಆಸಿಗಳಿಗೆ ಯಾವುದೇ ಅಧಿಕೃತ ಹಕು | ಸಂಸ್ಥೆಗಳಲ್ಲಿ 48 ನಗರ/ಪಟ್ಟಣಗಳಲ್ಲಿ ಸನ್‌ 1930 


ರಿಂದಲೇ  ನಗರಮಾಪನದಡಿ ಹಕ್ಕುದಾಖಲೆಗಳನ್ನು 
ಸಿದ್ಧಪಡಿಸಿ ನಿರ್ವಹಿಸಲಾಗುತ್ತಿದೆ. ಆದರೆ, ತದನಂತರದಲ್ಲಿ 
ವಿಸ್ಪತಗೊಂಡ ನಗರೀಕೃತ ಪ್ರದೇಶಗಳಿಗೆ 
ಹಕ್ಕುದಾಖಲೆಗಳನ್ನು ಸಿದ್ಧಪಡಿಸಲಾಗಿರುವುದಿಲ್ಲ. 


ನಗರೀಕೃತ ಆಸ್ತಿಗಳಿಗೆ ಹಕ್ಕು ದಾಖಲೆ 
ನೀಡುವ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


2010ರಿಂದ ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು 
ನಗರಗಳಲ್ಲಿ ನಗರಾಸ್ತಿ ಮಾಲೀಕತ್ವದ ಹಕ್ಕು ದಾಖಲೆಗಳ 
ಯೋಜನೆಯನ್ನು ಅನುಷ್ಠಾಸಗೊಳೆಸಲಾಗಿರುತ್ತದೆ. 
ಇದರ ಸಾಧಕ ಬಾಧಕಗಳನ್ನು ಆಧರಿಸಿ, ರಾಜ್ಯಾದ್ಯಂತ 
ಹಂತ ಹಂತವಾಗಿ ವಿಸ್ತರಿಸಲು ಉದ್ದೇಶಿಸಲಾಗಿದೆ. 


ಇ) 


ನಗರೀಕೃತ ಆಸ್ತಿಗಳಿಗೆ ಹಕ್ಕು ದಾಖಲೆ 


ನೀಡಲು ಭೂಮಾಪನ (ಸವೇ) 
ಇಲಾಖೆಯಲ್ಲಿ ಪ್ರತ್ಯೇಕ ಶಾಶ್ವತ 
ವ್ಯವಸ್ಥೆ ಸೃಜಿಸುವ ಯೋಜನೆ 
ಸರ್ಕಾರದ ಮುಂದೆ ಇದೆಯೇ; 
ಹಾಗಿದ್ದಲ್ಲಿ ಈ ಯೋಜನೆಯನ್ನು 
ಯಾವ ಕಾಲಮಿತಿಯೊಳಗೆ 


ತರಲಾಗುವುದು? (ವಿವರ ನೀಡುವುದು) 


ಇಲಾಖೆಯಲ್ಲಿ ತಾಂತಿಕ ಸಿಬ್ಬಂದಿಯು ಗ್ರಾಮೀಣ 
ಪ್ರದೇಶದ ಭೂಮಾಪನ ಕಾರ್ಯ ಹಾಗೂ 
ಜಾರಿಯಲ್ಲಿರುವ ನಗರಮಾಪನ ಕಛೇರಿಗಳಲ್ಲಿ 
ನಗರಮಾಪನ ಕಾರ್ಯವನ್ನು ನಿರ್ವಹಿಸಿಕೊಂಡು 
ಬರುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ 
ನಗರಮಾಪನವನ್ನು ರಾಜ್ಯಾದ್ಯಂತ ವಿಸ್ತರಿಸಿದಲ್ಲಿ ಈ 
ಯೋಜನೆಯನ್ನು ಪ್ರತ್ಯೇಕ ಮೇಲುಸ್ತುವಾರಿಯಲ್ಲಿ 
ನಿರ್ವಹಿಸುವ ಬಗ್ಗೆ ಕ್ರಮವಹಿಸಲಾಗುವುದು. ತ 


ಸಂಖ್ಯೆ: ಕಂಇ 49 ಎಸ್‌ಎಸ್‌ಸಿ 2021 


ಖ್‌ 
CE 
(ಆರ್‌. ಅಶೋಕ) 
ಕಂದಾಯ ಸಚಿವರು 


